ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಡಾ ಸೇಜಸಿ i 1 


ಚುಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 322 
ಉತ್ತರಿಸಬೇಕಾದ ದಿನಾಂಕ : 14.12.2021 
ಉತ್ತರಿಸಬೇಕಾದ ಸಚಿವರು : ಸಹಕಾರಸಚಿವರು 


ಕಳೆದ ಮೂರು | ಕಳೆದ 0 ವರ್ಷಗಳಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘಗಳು 

ವರ್ಷಗಳಲ್ಲಿ ಸಹಕಾರ | ಒಟ್ಟು 10.613 ನಿವೇಶನಗಳನ್ನು ತನ್ನ ಸದಸ್ಯರಿಗೆ ವಿತರಿಸಿರುತ್ತವೆ. 

ಇಲಾಖೆಯ ಗೃಹ 

ನಿರ್ಮಾಣ ಸಂಘಗಳು 

ವಿತರಿಸಿರುವ ನಿವೇಶನಗಳ 

ಸಂಖ್ಯೆ ಎಷ್ಟು; 

ಆ) |ಇದಕ್ಕಾಗಿ ಸ್ವಾಧೀನ | ಮೇಲ್ಕಂಡ ನಿವೇಶನಗಳ ರಚನೆಗಾಗಿ ಒಟ್ಟು 12 ಎಕರೆ ಕೃಷಿ 

ಪಡಿಸಿಕೊಂಡಿರುವ ಕೃಷಿ| ಜಮೀನನ್ನು ಹಾಗೂ 1045.29 ಎಕರೆ ಕೃಷಿಯೇತರ ಜಮೀನಿನ 

ಹಾಗೂ ಕೃಷಿಯೇತರ | ವಿಸೀರ್ಣದಲ್ಲಿ, ನಿವೇಶನಗಳನ್ನು ಅಭಿವೃದ್ದಿಪಡಿಸಲಾಗಿದೆ. 

ಭೂಮಿ ಎಷ್ಟು: 

ಇದರಲ್ಲಿ ಹಂಚಿಕೆ | ಕಳೆದ 03 ವರ್ಷಗಳಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘಗಳು 

ಮಾಡಿರುವ ನಿವೇಶನಗಳ | ಒಟ್ಟು 10,613 ನಿವೇಶನಗಳನ್ನು ತನ್ನ ಸದಸ್ಯರಿಗೆ ವಿತರಿಸಿರುತ್ತವೆ. 

ಸಂಖ್ಯೆ ಎಷ್ಟು; 2021-22 ರ] ಬಡಾವಣೆಗಳನ್ನು ರಚಿಸಿ, ನಿವೇಶನಗಳ ಹಂಚಿಕೆಗೆ ವರ್ಷವಾರು 

ಸಾಲಿನಲ್ಲಿ ಹಂಚಿಕೆ | ಗುರಿ ನಿಗಧಿಪಡಿಸಿಕೊಳ್ಳೆಲು ಸಾಧ್ಯವಾಗುವುದಿಲ್ಲ. 

ಮಾಡಬೇಕಾಗಿರುವ ಗುರಿ | ಕಾರಣವೇನೆಂದರೆ; ಬಡಾವಣೆ ನಿರ್ಮಾಣ ಹಂತದಲ್ಲಿ 

ಎಷ್ಟು; ಉಂಟಾಗುವ ಭೂ ವ್ಯಾಜ್ಯಗಳು, ವ್ಯಾಜ್ಯಗಳ ಇತ್ಯರ್ಥದಲ್ಲಿ 
ಆಗುವ ವಿಳಂಬ ಮತ್ತು ವಿವಿಧ ಇಲಾಖೆಗಳಲ್ಲಿ ಅನುಮತಿ 
ಮತ್ತು ಅನುಮೋದನೆ ಪಡೆಯುವಲ್ಲಿ ಆಗುವ ವಿಳಂಬಗಳಿಂದ 
ವರ್ಷದಲ್ಲಿ ಇಂತಿಷ್ಟ ನಿವೇಶನ ಹಂಚುತ್ತೇವೆ ಎಂದು ಗುರಿ 


ನಿವೇಶನ ಹಂಚಿಕೆಗೆ ಇರುವ | ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 195 ರ ಕಲಂ 30-ಬಿ 

ಮಾನದಂಡಗಳೇನು; ಅವಕಾಶಗಳಂತೆ ಹೊರಡಿಸಿರುವ ಸುತ್ತೋಲೆ ಸ೦ಖ್ಯೆ: ಸಿಒ 105 

ಉಲ್ಲಂಘನೆ ಪ್ರಕರಣಗಳು | ಸಿಎಲ್‌ಎಂ 2010 ದಿನಾಂಕ:20.11.2010 ರ ರೀತ್ಯಾ ಸದಸ್ಯರು 

ಇದ್ದಲ್ಲಿ ಕೈಗೊಂಡಿರುವ | ನಿವೇಶನ.ಕೋರಿ ಮುಂಗಡ ಪಾವತಿಸುವ ದಿನಾಂಕಗಳನ್ನಾಧರಿಸಿ 

ಕ್ರಮಗಳೇನು? ಜೀಷ್ಟತಾ ಪಟ್ಟಿಯನ್ನು ತಯಾರಿಸಿ ಗೃಹ ನಿರ್ಮಾಣ ಸಹಕಾರ 
ಸಂಘದವರು ಸಲ್ಲಿಸುವ ನೈಜ ಸದಸ್ಯರ ಹಾಗೂ ನಿವೇಶನ 
ಠೇವಣಿದಾರರ ಜೀಷ್ಟತಾ ಪಟ್ಟಿಯನ್ನು ಇಲಾಖಾಧಿಕಾರಿಗಳಿಂದ 
ಪರಿಶೀಲನೆಗೆ ಒಳಪಡಿಸಿ, ಇಲಾಖೆಯಿಂದ ಅನುಮೋದನೆ 
ಪಡೆದು ನಿವೇಶನವನ್ನು ಹಂಚಿಕೆ ಮಾಡಬೇಕಾಗಿರುತ್ತದೆ. 
ಮಾನದಂಡಗಳನ್ನು ಉಲ್ಲಂಘಿಸಿ ನಿವೇಶನ ಹಂಚಿಕೆ ಮಾಡಿರುವ 
12 ಪ್ರಕರಣಗಳು ಕಂಡುಬಂದಿದ್ದು ಇವುಗಳ ವಿರುದ್ಧ ಈ 
ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


| ಸಹಕಾರ ಸಂಘದ | ಕೈಗೊಂಡಿರುವ ಕ್ರಮ 
ಸಂ. ಹೆಸರು 


ಮವೈಯ್ಯಾಲಿಕಾವಲ್‌ 

ಗೃಹ ನಿರ್ಮಾಣ ಮ 
ಸಹಕಾರ ಸಂಘ 

ನಿಯಮಿತ. 


2 ಐಟಿಐ ಗೃಹ | ಕಲಂ 29 ಸಿ 
ನಿರ್ಮಾಣ ಸಹಕಾರ  ಕ್ರಮವಿಡಲಾಗಿದೆ. 
ಸಂಘ ನಿಯಮಿತ 

3 ವಿಶ್ವಭಾರತಿ ಗೃಹ | ಕಲಂ 29 ಸಿ 
ನಿರ್ಮಾಣ ಸಹಕಾರ | ಕ್ರಮವಿಡಲಾಗಿದೆ. 
ಸಂಘ ನಿಯಮಿತ 

4 ಎನ್‌.ಟಿ.ಐ. ಗೃಹ।|ಕಲಂ 29ಸಿ ರಡಿ 
ನಿರ್ಮಾಣ ಸಹಕಾರ | ಕ್ರಮವಿಡಲಾಗಿದೆ 
ಸಂಘ ನಿಯಮಿತ. 

5 ಬಾಪೂಜಿ ಗೃಹ | ಕಲಂ 29-ಸಿ ರಡಿ ಆಡಳಿತ 
ನಿರ್ಮಾಣ ಸಹಕಾರ! ಮಂಡಲಿಯನ್ನು 
ಸಂಘ ನಿಯಮಿತ. ರದ್ದುಮಾಡಿ ಆದೇಶಿಸಿದೆ. ' 

6 ಕರ್ನಾಟಕ ಕಲಂ 29-ಸಿ ನ ರಡಿ 
ಗೌರ್ನಮೆಂಟ್‌ ಗ್ರೂಪ್‌ | ಕ್ರಮವಿಡಲಾಗಿದೆ. 
ಡಿ. ನೌಕರರ ಸಹಕಾರ 
ಸಂಘ ನಿಯಮಿತ. 

7 ಎನ್‌.ಜಿ.ಇ.ಎಫ್‌. ಕಲಂ 29-ಸಿ 
ಎಂಪ್ಲಾಯೀಸ್‌ ಗೃಹ| ಕ್ರಮವಿಡಲಾಗಿದೆ. 


ನಿರ್ಮಾಣ ಸಹಕಾರ 
ಸಂಘ ನಿಯಮಿತ. 
8 ಏರ್‌ . ಕ್ರಾಘಫ್ಟ[ಕಲಂ 29-ಸಿ ರಡಿ ಕ್ರಮ 


ಎಂಪ್ಲಾಯೀಸ್‌ ಗೃಹ 
ನಿರ್ಮಾಣ ಸಹಕಾರ 
ಸಂಘ ನಿಯಮಿತ. - 


ಜರುಗಿಸಲಾಗಿದೆ ಹಾಗೂ 
ಕಲಂ : 109 ರಡಿ 
ಕ್ರಿಮಿನಲ್‌. ಮೊಕದ್ಮಮ 
ದಾಖಲಿಸಿದೆ. 


ವಿಜಯ 
ಎಂಪ್ಲಾಯೀಸ್‌ 
ನೌಕರರ ಗೃಹ 
ನಿರ್ಮಾಣ ಸಹಕಾರ 
ಸಂಘ ನಿಯಮಿತ. 


ಬ್ಯಾಂಕ್‌ 


[ಕಲಂ ಈ ರ ವಿಚಾರಣಾ 


ವರದಿ ಸ್ಟೀಕೃತವಾಗಿದ್ದು, 
ಕಲಂ 29 -ಸಿ ರಡಿ 
ಕ್ರಮವಿಡಲಾಗುವುದು. 


ಹೆಚ್‌.ಎಂ.ಟಿ. ನೌಕರರ 


ಕಲಂ 29-ಸಿ ರ ವಿಚಾರಣೆ 


ಸಿಒ55 ಸಿಹೆಚ್‌ಎಸ್‌ 2021 (ಇ) 


ಗೃಹ ನಿರ್ಮಾಣ | ಜರುಗುತ್ತಿದೆ. 
ಸಹಕಾರ ಸಂಘ 
ನಿಯಮಿತ. 

11 ವಿದ್ಯಾಗಿರಿ ಗೃಹ।ಕಲಂ 29ಸಿ ರಡಿ 
ನಿರ್ಮಾಣ ಸಹಕಾರ | ಕಮವಿಡಲಾಗಿದೆ. : 
ಸಂಘ ನಿಯಮಿತ 

12 ಅಸಾದ್‌ಖಾನ್‌ ಗೃಹ | ಕಲಂ 29: ಸಿ ಹಾಗೂ 
ನಿರ್ಮಾಣ ಸಹಕಾರ | ಕ್ರಿಮಿನಲ್‌ ಮೊಕದ್ದಮೆ 
ಸಂಘ ನಿಯಮಿತ | ದಾಖಲಿಸಲಾಗಿದೆ. 
ಬೆಳಗಾವಿ 


po es 


(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


